ಕರ್ನಾಟಕ 


3. ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ವಿಧಾನ ಪರಿಷತ್ತು 


562 
ಶ್ರೀ. ಆರ್‌. ಧರ್ಮಸೇನ (ಸ್ಥಳೀಯ 
ಸಂಸ್ಥೆಗಳಿಂದ ಚುನಾಯಿತರಾದವರು) 


24-09-2020. 


ಮಾನ್ಯ ಮುಖ್ಯಮಂತ್ರಿಯವರು 


ಸರ್ಕಾರ ಒಟ್ಟು ಎಷ್ಟು ಸಾಲ ಪಡೆಯಲು 


ಅರ್ಹವಾಗುತ್ತದೆ? | 


ಸಂಖ್ಯೆ ಆಇ 46 ಬಿಜಿಎಲ್‌ 2020 


ಕ್ರಸಂ ಪಶ್ನೆ ಉತ್ತರ 
ಅ ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ | ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯ ಸರ್ಕಾರವು ಪಡೆದಿರುವ ಸಾರ್ವಜನಿಕ 
ಮಾಡಿರುವ ಸಾಲದ ಮೊತ್ತವೆಷ್ಟು | ಸಾಲದ ಮೊತ್ತ ಈ ಕೆಳಕಂಡಂತಿರುತ್ತದೆ: 

(ವರ್ಷಾವಾರು ವಿವರ ನೀಡುವುದು) [ವರ್ಷ ಸಾರ್ವಜನಿಕ ಸಾಲದ 
(ಮಾರ್ಚ್‌ 31ರ ಅಂತ್ಯಕ್ಕೆ ಮೊತ್ತ (ರೂ. 
ಮಹಾಲೇಖಪಾಲರ ಲೆಕ್ಕದಂತೆ) ಕೋಟಿಗಳಲ್ಲಿ) 

[207-18 2521.86 
2018-198) § 41914.06 
2019-20 (# | 50459.01 
(*)- ಪೂರ್ವ ವಾಸ್ತವಿಕ ಲೆಕ್ಕ 
| ಆ | ಪಸ್ತುತ 2020-2021ನೇ ಸೆಪ್ಲೆಂಬರ್‌ ತಿಂಗಳ | ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವನ್ನು (ಜಿ.ಎಸ್‌.ಡಿ.ಪ) ಮಾಸಿಕವಾರು. 
ಅಂತ್ಯಕ್ಕೆ ಜಿ.ಎಸ್‌.ಡಿ.ಪಿಿಯ ಶೇಕಡವಾರು | ಅಂದಾಜಿಸಲಾಗುವುದಿಲ್ಲ. ವಾರ್ಷಿಕವಾರು ಅಂದಾಜಿಸಲಾಗುವುದು. 
ದರ ಎಷ್ಟಾಗಬಹುದು; 2020-21ನೇ ಸಾಲಿಗೆ ರೂ. 18,03,609 ಕೋಟಿ ಎಂದು ಕೇಂದ್ರ 
ಸರ್ಕಾರವು ಅಂದಾಜಿಸಿದೆ. 
ಇ |ಜಿಎಸ್‌ಡಿಪಿ. ದರ ಕಡಿಮೆಯಾದರೆ ರಾಜ್ಯ | ಪ್ರಸ್ತುತ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ -2002ರನ್ನಯ 


ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ (ಜಿ.ಎಸ್‌.ಡಿ.ಪಿ.) ವಿತ್ತೀಯ ಕೊರತೆಯ 


ಶೇ.3.0 ಮಿತಿಯೊಳಗೆ ಸಾಲವನ್ನು ಪಡೆಯಲು ಅವಕಾಶವಿರುತ್ತದೆ. 


(ಬಿ.ಎಸ್‌. ಯಡಿಯೂರಪು) 43 
ಮುಖ್ಯಮಂತ್ರಿ 


